ಕರ್ನಾಟಕ ವಿಧಾನ ಪರಿಷತು 


ಶ್ರೀ ಬಿ.ಕೆ.ಹರಿಪ್ರಸಾದ್‌ 


ಮಾನ್ಯ ಸದಸ್ಯರ ಹೆಸರು 


ಸೌಲಭ್ಯ ಅಭಿವೃದ್ಧಿ ಸಚಿವರು 


ರಾಜ್ಯದಲ್ಲಿ 'ಸರ್ವರಿಗೂ ಸೂರು'| ರಾಜ್ಯದಲ್ಲಿನ ಎಲ್ಲಾ ಅರ್ಹ ವಸತಿರಹಿತರಿಗೆ ವಸತಿ/ಸೂರು 
ಎಂಬ ಕಾರ್ಯಕ್ರಮವು ಸರ್ಕಾರದ | ಸೌಕರ್ಯ ಒದಗಿಸಲು ಹಲವಾರು ವಸತಿ ಯೋಜನೆಗಳನ್ನು ಜಾರಿಗೆ 
ಮಟ್ಟದಲ್ಲಿ ಜರೂರಾಗಿ | ತರಲಾಗಿದ್ದು, ಕೆಳಕಂಡ ಯೋಜನೆಗಳನ್ನು 
ನಡೆಯುತ್ತಿದೆಯೇ; ಅನುಷ್ಟಾನಗೊಳಿಸಲಾಗುತ್ತಿದೆ. 

ಬಡವರಿಗೆ ಸೂರು ಒದಗಿಸುವ 
ನಿಟ್ಟಿನಲ್ಲಿ ಸರ್ಕಾರವು 


ವಸತಿ ಯೋಜನೆಗಳು : 


1. ಬಸವ ವಸತಿ ಯೋಜನೆ 
ಕೈಗೊಂಡಿರುವ 2. ಡಾ|| ಬಿ.ಆರ್‌, ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ಗ್ರಾಮೀಣ 
ಕಾರ್ಯಕ್ರಮಗಳಾವುವು; ಈ ಹಾಗೂ ನಗರ) 


ಪ ಸ DN ವಿ [)) ಲ ನ 
ಕಾರ್ಯಕ್ರಮಗಳನ್ನು ಯಾವ 3, ದೇಪರಾಜ ಅರಸು ವಸತಿ ಯೋಜನೆ (ಗ್ರಾಮೀಣ ಹಾಗೂ ನಗರ) 
4, ವಾಜಪೇಯಿ ನಗರ ವಸತಿ ಯೋಜನೆ 


ಕಾಲಮಿತಿಯೊಳಗೆ § 
, ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾಮೀಣ) (ಕೇಂದ್ರ 
ಪೂರ್ಣಗೊಳಿಸಲಾಗುವುದು; ಸರ್ಕಾರದ ಪುರಸ್ಕೃತ) 


6. ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) (ಕೇಂದ್ರ ಸರ್ಕಾರದ 


01 


ಪುರಸ್ಕೃತ) 
7, ಮುಖ್ಯ ಮಂತ್ರಿಗಳ ಒಂದು ಲಕ್ಷ ಬಹುಮಹಡಿ ಬೆಂಗಳೂರು 


| ವಸತಿ ಯೋಜನೆ, 


| ನಿವೇಶನ ಯೋಜನೆಗಳು ; 
1. ಮುಖ್ಯ ಮಂತ್ರಿಗಳ ಗ್ರಾಮೀಣ ನಿವೇಶನ ಯೋಜನೆ 
| 2. ಮುಖ್ಯ ಮಂತ್ರಿಗಳ ನಗರ ನಿವೇಶನ ಯೋಜನೆ 


ಮೇಲ್ಕಂಡ ಯೋಜನೆಗಳ ಮೂಲಕ ಸರ್ಕಾರವು ಪ್ರತಿ ವರ್ಷ 
ಆಯವ್ಯಯದಲ್ಲಿ ಒದಗಿಸುವ ಅನುದಾನಕ್ಕೆ ಅನುಗುಣವಾಗಿ ಎಲ್ಲಾ 
ವಸತಿರಹಿತರಿಗೆ ಹಂತ ಹಂತವಾಗಿ ವಸತಿ ಸೌಕರ್ಯವನ್ನು 
ಒದಗಿಸಲಾಗುತ್ತಿದೆ. 


ಇದುವರೆವಿಗೂ 


ರಾಜ್ಯದಲ್ಲಿ 


ಗುರುತಿಸಿರುವ ಫಲಾನುಭವಿಗಳ 
ಸಂಖ್ಯೆ ಎಷ್ಟು; ಅದರಲ್ಲಿ ಎಷ್ಟು 
ಫಲಾನುಭವಿಗಳಿಗೆ ವಸತಿ ಹಂಚಿಕೆ 


ಮಾಡಲಾಗಿದೆ; 


ವಸತಿ ಇಲಾಖೆಯಡಿ ಹಂಚಿಕೆ 
ಮಾಡುವ ನಿವೇಶನಗಳಿಗೆ 


ಮೂಲಭೂತ ಸೌಕರ್ಯಗಳನ್ನು | ಸಂಖ್ಯ: ವಇ 54 ಹೆಚ್‌ಎಎಸ್‌ 2014, ದಿನಾಂಕ: 


ಕಲ್ಪಿಸಲಾಗಿದೆಯೇ; 


ಹಾಗಿದ್ದಲ್ಲಿ, 


ನಿವೇಶನಕ್ಕಾಗಿ ಗುರುತಿಸಿರುವ 


ಒಟ್ಟು ಜಮೀನು 
(ಜಿಲ್ಲಾವಾರು 
ನೀಡುವುದು) 


ಷು? 
ವಿಯ್ರು" | 


ಮಾಹಿತಿ 


' ವಸತಿ/ನಿವೇಶನರಹಿತರಿದ್ದಾರೆ. 


ಕೇಂದ್ರ ಸರ್ಕಾರದ ನಿರ್ದೇಶನದಂತೆ 2018 ರಲ್ಲಿ! 
ರಾಜ್ಯಾದ್ಯಂತ ಗ್ರಾಮೀಣ ಪ್ರದೇಶದಲ್ಲಿ ವಸತಿರಹಿತರ ಹಾಗೂ 
ನಿವೇಶನರಹಿತರ ಸಮೀಕ್ಷೆಯನ್ನು  ಕೈಗೊಳ್ಳಲಾಗಿರುತ್ತದೆ. 
ಇದರನ್ವಯ ರಾಜ್ಯದಲ್ಲಿ 1871691 ವಸತಿ ರಹಿತರು ಹಾಗೂ 
719190  ನಿವೇಶನರಹಿತರಿದ್ದು, ಒಟ್ಟು 2590881 


ರಾಜ್ಯದಾದ್ಯಂತ ನಗರ ಪ್ರದೇಶದಲ್ಲಿ ನಡೆದ ಬೇಡಿಕೆ 
ಸಮೀಕ್ಷೆಯ ಅನ್ವಯ ರಾಜ್ಯದಲ್ಲಿ 347951 ವಸತಿ ರಹಿತರು ಹಾಗೂ 
1067170 ನಿವೇಶನರಹಿತರಿದ್ದು, ಒಟ್ಟು 1415121 ವಸತಿ/ 
ನಿಪೇಶನರಹಿತರಿರುವುದು ಕಂಡು ಬಂದಿದೆ. 


ರಾಜ್ಯದಲ್ಲಿ 2018ನೇ ಸಾಲಿನಿಂದ ಇಲ್ಲಿಯವರೆಗೂ ವಿವಿಧ 
ವಸತಿ ಯೋಜನೆಗಳಡಿ ಹಿಂದಿನ ಸಾಲಿನಲ್ಲಿ ಪ್ರಗತಿಯಲ್ಲಿದ್ದ ಮನೆಗಳೂ 
ಒಳಗೊಂಡಂತೆ ಒಟ್ಟು 632318 ಮನೆಗಳನ್ನು ಪೂರ್ಣಗೊಳಿಸಿ, | 
ಹಂಚಿಕೆ ಮಾಡಲಾಗಿದೆ. | 


ವನತಿ ಇಲಾಖ / ಅಶ್ರಯ ಯೋಜನೆಯದಿ ಹಂಚಿಕೆ ಮಾಡುವ 
ನಿವೇಶನಗಳ ರಚನೆ ಮತ್ತು ಅಭಿವೃದ್ದಿಗಾಗಿ ಸರ್ಕಾರದ ಆದೇಶ | 


25.07.2014 ಮತ್ತು 11.08.2014 ರಲ್ಲಿ ನಿವೇಶನಗಳ ರಚನೆ ' 
ಮತ್ತು ಅಭಿವೃದ್ಧಿಗೆ ಗ್ರಾಮೀಣ ಪ್ರದೇಶದಲ್ಲಿ ರೂ.3000/-ಗಳು' 
ಹಾಗೂ ನಗರ ಪ್ರದೇಶದಲ್ಲಿ ರೂ.2000/-ಗಳನ್ನು ನಿಗದಿಪಡಿಸಿ 
ಆದೇಶಿಸಲಾಗಿದ್ದು, ಅದರಂತೆ ಜಿಲ್ಲಾಧಿಕಾರಿಗಳು ಸಲ್ಲಿಸುವ 
ಪ್ರಸ್ತಾವನೆಯನ್ನಾಧರಿಸಿ ನಿವೇಶನಗಳ ರಚನೆ ಮತ್ತು ಅಭಿವೃದ್ಧಿಗೆ 
ರಾಜೀವ್‌ ಗಾಂಧಿ ವಸತಿ ನಿಗಮ ನಿಯಮಿತದಿಂದ ಅನುದಾನ 
ಬಿಡುಗಡೆ ಮಾಡಲಾಗುತಿದೆ. ಆಶ್ರಯ ಬಡಾವಣೆಗಳಲ್ಲಿ ಮೂಲಭೂತ | 
ಸೌಕರ್ಯಗಳನ್ನು ಒದಗಿಸುವ ಮತ್ತು ನಿರ್ವಹಣೆ ಮಾಡುವ ಜವಾಬ್ದಾರಿ | 
ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಸೇರಿರುತ್ತದೆ. 


NS 


| ಅನುಗುಣವಾಗಿ ವಿವಿಧ ವಸತಿ ಯೋಜನೆಗಳಡಿ ನಿಗದಿಪಡಿಸುವ 


ಅರ್ಹ ನಿವೇಶನರಹಿತ ಕುಟುಂಬಗಳಿಗೆ ಆಶ್ರಯ ಯೋಜನೆಯಡಿ 
ನಿವೇಶನ ಹಂಚಿಕೆ ಮಾಡಲು ಸರ್ಕಾರಿ ಜಮೀನಿಗೆ ಪ್ರಥಮ ಆದ್ಯತೆ 
ನೀಡಲಾಗಿದ್ದು ಸರ್ಕಾರಿ ಜಮೀನು ಲಭ್ಯವಿಲ್ಲದ ಕಡೆಗಳಲ್ಲಿ ಮಾತ್ರ 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವ ಜಿಲ್ಲಾ ಜಮೀನು 
ಖರೀದಿ ಸಮಿತಿ ಮೂಲಕ ಖಾಸಗಿ ಜಮೀನು ಖರೀದಿಗೆ ಕ್ರಮ 
ವಹಿಸಲಾಗುತ್ತಿದೆ. | 


ರಾಜ್ಯಾದ್ಯಂತ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ 
ನಿವೇಶನ ಯೋಜನೆಗೆ ಸೂಕ್ತವಾದ ಸರ್ಕಾರಿ ಜಮೀನು ಹಾಗೂ 
ಖರೀದಿಸಲಾದ ಖಾಸಗಿ ಜಮೀನು ಸೇರಿದಂತೆ ಒಟ್ಟು 5976.84 
ಎಕರೆ. ಜಮೀನು ಲಭ್ಯವಿರುತ್ತದೆ. ನಿವೇಶನ ಪಡೆದ ಅರ್ಹ 
ಫಲಾನುಭವಿಗಳಿಗೆ ಆಯವ್ಯಯದಲ್ಲಿ ಒದಗಿಸುವ ಅನುದಾನಕ್ಕೆ 


ಗುರಿಯಲ್ಲಿ ವಸತಿ ಸೌಕರ್ಯ ಒದಗಿಸಲು ಕ್ರಮ ಪಹಿಸಲಾಗುತ್ತಿದೆ. 
ಲಭ್ಯವಿರುವ ಜಮೀನಿನ ಸಂಬಂಧದಲ್ಲಿ ಜಿಲ್ಲಾವಾರು ವಿವರವನ್ನು 
ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 


— 


(ಸಂಖ್ಯೆ : ವಇ 216 ಹೆಚ್‌ಎಫ್‌ಎ 2021) 


pC 
ಬ ಸೋಮಣ್ಣ) a 


ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


ಜಿಲ್ಲೆ 


3agalkot 
3allari 
‘Selagavi 

‘en galuruRural 
3en galuruUrban 
‘Bidar 
Chamarajana gar 
iChikkaballa pur 

| Shikkamagaluru 
\ 
i Chitradurga 
|DakshinaKannada 
‘Pavana gere 
Dharwad 

iGadag 
| Hassan 

Haveri 
| <alaburagi 

| Codagu 

‘Kolar 

| Ho ppal 

| Mandya 

| Mysuru 

Raichur 

Remann gara 
‘Shivamo 0a 

| Cumakuru 

' “idupi 
!"-“ttaraKannada 
Vijayapura 
Yadgiri 

Total 


LCQ - 1107 
ಲಭ್ಯವಿರುವ ಜಮೀನಿನ ವಿವರ 


ಒಟ್ಟು ವಿಸೀರ್ಣ 
(ಎಕರೆ & ಸೆಂಟ್ಟಿ) 


ಸರ್ಕಾರ ಖಾ 


pl 
5 
B 
ko 
[43 
€ 
pl 
p) 
ad 


26.18 54.59 304.69 
9.50 15.00 715.50 26.45 


29.73 
28.41 
5.50 
169.99 


93.85 
27.65 
390.97 
161.51 
134.31 
145.11 


is 


~ 
[5 
[= 
~ 
[NY 
[) 


24.15 
4.15 
1.05 
188.73 
229.20 
2.00 
10.60 

91.17 


4349| 27269 37.18 10.85 320.71 


2.00 


77.26 82.71 0.00 98.01 98.01 180.72 
135.35 4.98 


44.84 


140,32 32.04 4.14 36.18 176.50 
y 21.05 162.12 183.17 262.61 


090 

2595] 45.40 76.42 
— 
1324.33) 1921.54 


ಟು 
po 
[ox 
Oo 


[8] 
[99 


12.58 
12.40 


ಮಿ — 
WM — 
\o 
[oN 
Un 
, 90 
ಟು 
ಟು 
ಟು 
0 | 
[9] 
(4) 
po 
90 
NM 
\O 


[3 
\O 
(2) 
[SS] 


[9] 

wn | 
YW | 
\O | W 


142.82 


~ 
O11 
re 
© 1|೪ು 


Nh 


[9] 
tN 


0.00 


ಟು 
[) 
Oo 


7.83 


2222.26 


